Ky 


ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸುವವರು 


ಉತ್ತರಿಸುವ ದಿನಾಂಕ 


265 (34) 

ಶ್ರೀ ಹೆಚ್‌.ಎಂ. ರಮೇಶ ಗೌಡ 

(ವಿಧಾನ ಸಭೆಯಿಂದ ಚುನಾಯಿತರಾದವರು) 
ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ 
ಸಾರ್ವಜನಿಕ ಉದ್ದಿಮೆಗಳ ಸಚಿವರು 
02.02.2021 


{eat 


ಜಿ 
ಪ್ಲೆ 


ಉತ್ತರ 


[3 


ಪ್ರಸ್ತುತ ವರ್ಷದಲ್ಲಿ ರಾಜ್ಯದ ಬೃಹತ್‌ 
ಕೈಗಾರಿಕಾ ಬಂಡವಾಳ ಹೂಡಿಕೆ 
ಆಕರ್ಷಣೆ ತೀವ್ರ ಕುಸಿತ ಕಂಡಿರುವ 
ಹಿನ್ನಲೆಗೆ ಸೂಕ್ತ ಕಾರಣಗಳಾವುವು; 


ಪ್ರಸ್ತುತ ವರ್ಷದಲ್ಲಿ ಕೋವಿಡ್‌-19 ರ ನಡುವೆಯೂ ಕೇಂದ್ರ ಸರ್ಕಾರದ 
ಡಿ.ಪಿ.ಐ.ಐ.ಟಿ ಇಲಾಖೆಯು ಹೊರಡಿಸಿರುವ ಅಧಿಕೃತ ಮಾಹಿತಿ ಪ್ರಕಾರ, 
2020ರ ಜನವರಿಯಿಂದ ನವೆಂಬರ್‌ವರೆಗೆ ದೇಶದಲ್ಲಿ ವಿವಿಧ 
ಕೈಗಾರಿಕೆಗಳನ್ನು ಸ್ಥಾಪಿಸಲು ಒಟ್ಟು 1308 ಬಂಡವಾಳ ಹೂಡಿಕೆ 
ಪ್ರಸ್ತಾವನೆಗಳು (ndustrial Investment Intentions) ರೂ.3,95,092 
ಕೋಟಿ ಬಂಡವಾಳದೊಂದಿಗೆ ನೋಂದಾಯಿತವಾಗಿವೆ. 


ಈ ಪೈಕಿ ರಾಜ್ಯದ ಪಾಲು 10 ಹೂಡಿಕೆ ಪ್ರಸ್ತಾವನೆಗಳು ಹಾಗೂ 
ರೂ.159,255 ಕೋಟಿ ಬಂಡವಾಳ 'ಹೂಡಿಕೆಯಾಗಲಿದೆ. ಅಂದರೆ, ದೇಶದ 
ಒಟ್ಟು ಹೂಡಿಕೆ ಪ್ರಸ್ತಾವನೆಗಳಲ್ಲಿ ರಾಜ್ಯದ ಪಾಲು ಶೇ.41 ಆಗಿದೆ. 


ಏಪಿಲ್‌-2020 ರಿಂದ ಸೆಪ್ಪಂಬರ್‌-2020 ರವರೆಗೆ ರೂ. 27,458 ಕೋಟಿ 
ವಿದೇಶಿ ನೇರ ಬಂಡವಾಳ ಹೂಡಿಕೆಗೆ ಭಾರತ ಸರ್ಕಾರವು ಅನುಮೋದನೆ 
ನೀಡಿದ್ದು, ರಾಜ್ಯವು ದೇಶದ 2ನೇ ಸ್ಥಾನದಲ್ಲಿದೆ. 


ಅಲ್ಲದೇ, ಮಾರ್ಚ್‌ 2020 ರಿಂದ ಡಿಸೆಂಬರ್‌: 2020 ರವೆರಗೆ ರಾಜ್ಯ 
ಉನ್ನತ ಮಟ್ಟದ ಒಪ್ಪಿಗೆ ನೀಡುವ ಸಮಿತಿ ಹಾಗೂ ರಾಜ್ಯ ಮಟ್ಟದ 
ಏಕಗವಾಕ್ಷಿ ಅನುಮೋದನೆ ಸಮಿತಿಗಳಿಂದ ಒಟ್ಟು 326: ಯೋಜನೆಗಳು 
ಅನುಮೋದನೆಗೊಂಡಿದ್ದು, ರೂ.76,480 ೋಟಿ ಬಂಡವಾಳ 
ಹೂಡಿಕೆಯಾಗಲಿದ್ದು 1,42,070 ಜನರಿಗೆ. ಉದ್ಯೋಗ ಒದಗಲಿದೆ. 


ಕೋವಿಡ್‌ ಹೊರತುಪಡಿಸಿ 


ಬಂಡವಾಳ ಹೂಡಿಕೆ ಆಕರ್ಷಣೆ 
ಕುಸಿತ ಕಾಣಲು ಬೇರೆ 
ಕಾರಣಗಳೇನು; 


ಕೇಂದ್ರ ಸರ್ಕಾರದ ಡಿ.ಪಿ.ಐ.ಐ.ಟಿ ಇಲಾಖೆಯು ಹೊರಡಿಸಿರುವ ಅಧಿಕೃತ 
ಮಾಹಿತಿ ಪ್ರಕಾರ ರಾಜ್ಯದಲ್ಲಿ ಬಂಡವಾಳ ಹೂಡಿಕೆ ಆಕರ್ಷಣೆಗೆ 
ಸಂಬಂಧಿಸಿದಂತೆ ಕುಸಿತವಾಗಿರುವುದಿಲ್ಲ. 


ಕಳೆದ ಬಂಡವಾಳ ಹೂಡಿಕೆ 
ಸಮ್ಮೇಳನದ ಫಲಿತಾಂಶವನ್ನು ಈ 
ಸರ್ಕಾರ 
ಸದುಪಯೋಗಪಡಿಸಿಕೊಳ್ಳದೇ 
ಇರಲು ಕಾರಣಗಳೇನು; 


ಹಿಂದಿನ ಬಂಡವಾಳ ಹೂಡಿಕೆ ಸಮ್ಮೇಳನಗಳ ಸಮಯದಲ್ಲಿ 
ಅನುಮೋದನೆಗೊಂಡ ಯೋಜನೆಗಳ ಅನುಷ್ಠಾನಕ್ಕೆ ಬೇಕಾಗಿರುವ ಅವಶ್ಯಕ 
ಬೆಂಬಲ ಸೇವೆಗಳನ್ನು ಒದಗಿಸಲಾಗುತ್ತಿದೆ. 


ರಾಜ್ಯದ ಬೃಹತ್‌ ಮತ್ತು" ಮಧ್ಯಮ 
ಕೈಗಾರಿಕೆ ತೀವ್ರ ಹಿನ್ನಡೆ 


ಕಾಣುತ್ತಿರುವ ಹಿನ್ನಲೆಯಲ್ಲಿ ಇದರ. 


ಉತ್ತೇಜನಕ್ಕೆ ಸರ್ಕಾರದ 
ಕಾರ್ಯಕ್ರಮಗಳೇನು? (ಮಾಹಿತಿ 
ನೀಡುವುದು) 


ಮೇಲೆ ವಿವರಿಸಿದಂತೆ ರಾಜ್ಯದಲ್ಲಿ ಕೈಗಾರಿಕಾಭಿವೃದ್ಧಿಯಲ್ಲಿ ಹಿನ್ನೆಡೆ 
ಇಲ್ಲದಿದ್ದರೂ ಸಹ, ಕೋವಿಡ್‌.. 19ರ ನಂತರ ಹೊಸ ಅವಕಾಶಗಳನ್ನು 
ಗಮನದಲ್ಲಿಟ್ಟುಕೊಂಡು ಹಾಗೂ ಬೃಹತ್‌ ಬಂಡವಾಳವನ್ನು ಎಲ್ಲಾ 
ಕ್ಷೇತಗಳಲ್ಲಿ ರಾಜ್ಯಕ್ಕೆ ಆಕರ್ಷಿಸುವ ನಿಟ್ಟಿನಲ್ಲಿ, ರಾಜ್ಯದ ಸಮಗ್ರ "ಅಭಿವೃದ್ಧಿ 
ಹಾಗೂ ಬೆಂಗಳೂರಿನಿಂದ ಹೊರಗಡೆ ಕೈಗಾರಿಕೆಗಳನ್ನು ಕರ್ನಾಟಕದಾದ್ಯಂತ 
ಟಯರ್‌-2 ಹಾಗೂ' ಟಯರ್‌-3 ನಗರಗಳಲ್ಲಿ ವಿಸರಿಸುವ ಧ್ಯೇಯವನ್ನು 
ಹೊಂದಿರುವ ನೂತನ ಕೈಗಾರಿಕಾ ನೀತಿ 2020- 225 ನ್ನು ದಿನಾಂಕ: 
13.08.2020 ರಂದು ಜಾರಿಗ! ತರಲಾಗಿದೆ. 


ಈ ನೀತಿಯಲ್ಲಿ ಹಲವಾರು ಸುಧಾರಣೆಗಳನ್ನು ತಂದಿದ್ದು, ಮುಖ್ಯವಾಗಿ 
ಭೂಮಿ ಸಂಗ್ರಹಣೆ, ಕಾರ್ಮಿಕ ಕಾನೂನುಗಳ ಸುಧಾರಣೆ ಹಾಗೂ ಆಕರ್ಷಕ 
ರಿಯಾಯಿತಿ ಹಾಗೂ ಉತ್ತೇಜನಗಳನ್ನು ನೀಡಲಾಗಿದ್ದು, ಇದರಿಂದ 
ರಾಜ್ಯದಲ್ಲಿ ಬಂಡವಾಳ ಹೂಡಿಕೆ ಆಕರ್ಷಣೆ ವೃದ್ಧಿಸಿದೆ. 


ಭಾರತದ ಹಾಗೂ ವಿಶ್ವದ ಹಲವಾರು ಉದ್ಯಮಿಗಳೊಂದಿಗೆ ವಿಡಿಯೋ 
ಕಾನ್ಸರೆನ್ಸ್‌ ಸಭೆಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು / ಮಾನ್ಯ ಬೃಹತ್‌ 
ಮತ್ತು ಮಧ್ಯಮ ಕೈಗಾರಿಕಾ ಸಚೆವರು / ಅಪರ ಮುಖ್ಯ ಕಾರ್ಯದರ್ಶಿಗಳು 
/ ಕೈಗಾರಿಕಾಭಿವೃದ್ಧಿ ಆಯುಕ್ತರು ಇವರುಗಳ ನೇತೃತ್ವದಲ್ಲಿ ಆಯೋಜಿಸ 
ಲಾಗಿದ್ದು ಬಂಡವಾಳ ಹೂಡಲು ಪ್ರೇರೇಪಿ ಸಲಾಗಿರುತ್ತದೆ. 


ಜರ್ಮನಿ, ಜಪಾನ್‌, ಜೆಕ್‌ ರಿಪಬ್ಲಿಕ್‌, ನ್ಯೂಯಾರ್ಕ್‌, ಫ್ರಾನ್ಸ್‌ ಹಾಗೂ ಇತರೆ 
ರಾಯಭಾರಿಗಳೊಂದಿಗೆ ಸಭೆಗಳನ್ನು ಏರ್ಪಡಿಸಿ ರಾಜ್ಯಕ್ಕೆ ಬಂಡವಾಳ 
ಆಕರ್ಷಿಸಲು ಪ್ರೋತ್ಸಾಹಿಸಲಾಗಿದೆ. 


ಸಿಐ 37 ಎಸ್‌ಪಿಐ 2021 


09) 
(ಜಗದೀಶ್‌ ಶೆಟ್ಟರ) 
ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ 
ಸಾರ್ವಜನಿಕ ಉದ್ದಿಮೆಗಳ ಸಚಿವರು 


